ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


567 

ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
24-09-2020 

ಮುಖ್ಯಮಂತ್ರಿಗಳು 


kok 


pa 


ಈ 
ಪ್ರಶ್ನೆ 


ಉತರ 


ಅ) 


ರಾಜ್ಯದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ 
ಸಂಸ್ಥೆಗಳಿಂದ ಉತ್ಪಾದನೆ ಮಾಡುತ್ತಿರುವ 
ಒಟ್ಟು ವಿದ್ಯುತ್‌ ಉತ್ಪಾದನೆ ಎಷ್ಟು; 


2019-20 ನೇ ಸಾಲಿನಲ್ಲಿ ಹಾಗೂ ಪ್ರಸಕ್ತ ಸಾಲಿನಲ್ಲಿ ದಿನಾಂಕ 01-04-2020 ರಿಂದ 
22-09-2020 ರವರೆಗೆ ರಾಜ್ಯದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಲಭ್ಯವಾಗಿರುವ 


ವಿದ್ಯುತ್ತಿನ ಪ್ರಮಾಣದ ವಿವರಗಳು ಕೆಳಕಂಡಂತಿವೆ. 


ಉತ್ಪಾದನೆಯಾದ ವಿದ್ಯುತ್ತಿನ ಪ್ರಮಾಣ 
Set } (ದಶಲಕ್ಷ ಯೂನಿಟ್‌ ಗಳಲ್ಲಿ) 
ಸರ್ಕಾರೇತರ 01-04-2020 ರಿಂದ 22-09-2020 
2019-20 ನೇ ಸಾಲು 
ರವರೆಗೆ (ತಾತ್ಕಾಲಿಕ) 
ಸರ್ಕಾರ 48316.174 18190 
ಸರ್ಕಾರೇತರ 26812.737 12221 
ಒಟ್ಟು 75128.91 30611 
| 
ಆ) | ನವೀಕರಿಸಬಹುದಾದ ವಿವಿಧ ಮೂಲ ನವೀಕರಿಸಬಹುದಾದ ವಿವಿಧ ಮೂಲ ಇಂಧನಗಳಾದ ಸೌರ ವಿದ್ಯುತ್‌ ಯೋಜನೆ, 


ಇಂಧನಗಳಾದ ಪವನ ವಿದ್ಯುತ ಯೋಜನೆ, 
ಸೌರ ವಿದ್ಯುತ್‌ ಯೋಜನೆ, ಜಲ ವಿದ್ಯುತ್‌ 
ಯೋಜನೆಗಳು ರಾಜ್ಯದ ಯಾವ ಯಾವ 
ಭಾಗಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿದೆ; 


ಪವನ ವಿದ್ಭುತ ಯೋಜನೆ ಮತ್ತು ಕಿರುಜಲ ವಿದ್ಯುತ್‌ ಯೋಜನೆ ಇತ್ಯಾದಿ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಿರುವ ಜಿಲ್ಲಾವಾರು ವಿವರಗಳನ್ನು ಅನುಬಂಢ-1 ರಲ್ಲಿ ಒದಗಿಸಿದೆ. 


ಇ) 


Te ಯೋಜನೆಗಳಿಂದ ಎಷ್ಟು ಪ್ರಮಾಣ 


ವಿದ್ಯುತ್‌ ಉತ್ಪಾದನೆ ಮಾಡಲಾಗುತ್ತಿದೆ; 
(ಸಂಪೂರ್ಣ ವಿವರ ನೀಡುವುದು) 


ನವೀಕರಿಸಬಹುದಾದ ವಿವಿಧ ಮೂಲ ಇಂಧನಗಳಾದ ಪವನ, ಸೌರ, ಕಿರು ಜಲ 
ವಿದ್ಯುತ್‌, ಇತ್ಯಾದಿ ಯೋಜನೆಗಳ ಮೂಲಕ 2019-20 ಹಾಗೂ 2020-21 ನೇ ಸಾಲಿನಲ್ಲಿ 
(ಜುಲೈ ಅಂತ್ಯದವರೆಗೆ) ಉತ್ಪಾದಿಸಲಾದ ವಿದ್ಯುತ್ತನ್ನು, ರಾಜ್ಯದ ವಿದ್ಯುತ್‌ ಸರಬರಾಜು 
ಕಂಪನಿಗಳು ಖರೀದಿಸಿದ್ದು, ಮೂಲವಾರು, ವಿದ್ಯುತ್‌ ಸರಬರಾಜು ಕ್ಷಂಪನಿವಾರು ವಿವರಗಳನ್ನು 
ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


pS 


- 


ಈ) 


ಉತ್ಪಾದನೆಯಾದ - ವಿದ್ಯುಚ್ಛಕ್ತಿಯನ್ನು 


ಯಾವ ಬೆಲೆಯಲ್ಲಿ ಮಾರಾಟ 
ಮಾಡಲಾಗುತ್ತಿದೆ; ಕಳೆದ 3 
ವರ್ಷಗಳಿಂದ ಈ ಉತ್ಪಾದನೆಯಿಂದ 
ಪ್ರಮಾಣದ 
(ಸಂಪೂರ್ಣ 


ಸರ್ಕಾರಕ್ಕೆ ಎಷ್ಟು 
ಆದಾಯ ಬಂದಿದೆ; 
ವಿವರ ನೀಡುವುದು) 


ನವೀಕರಿಸಬಹುದಾದ ಇಂಧನಗಳಾದ, ಪವನ, ಕಿರುಜಲ, ಸೌರ ಇತ್ಯಾದಿ ಮೂಲಗಳಿರದ 
ಉತ್ಪಾದಿಸಲಾದ ವಿದ್ಯತ್ತನ್ನು ರಾಜ್ಯದಾದ್ಯಂತ ಇರುವ ಗ್ರಾಹಕರಿಗೆ, ವಿದ್ಮುತ್‌ ಸರಬರಾಜು ಕಂಪನಿಗಳ 
ಮೂಲಕ ಪೂರೈಕೆ ಮಾಡಲಾಗುತ್ತಿದೆ, [ 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ:- ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಯ ಹಿಂದಿನ 
ಮೂರು ವರ್ಷಗಳ ವಿದ್ಯುತ್‌ ಮಾರಾಟ ದರ, ಮಾರಾಟ ಮಾಡಿದ ಯೂನಿಟ್‌ ಹಾಗೂ ವಿದ್ಯುತ್‌ 
ಮಾರಾಟದಿಂದ ಬಂದ ಆದಾಯವನ್ನು ಅನುಬಂಧ-3 (2017-18), ಅನುಬಂಧ-4 (2018-19) 
ಹಾಗೂ ಅನುಬಂಧ-5 (2019-20) ರಲ್ಲಿ ಒದಗಿಸಲಾಗಿದೆ. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ- ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಂಬಂಧಪಟ್ಟ ವಿದ್ಯುತ್‌ ಯೋಜನೆಗಳಿಂದ 
ಉತ್ಪಾದನೆಗೊಂಡ ವಿದ್ಯುತ್‌ ಪ್ರಮಾಣ ಮತ್ತು ಆದಾಯದ ವಿವರಗಳನ್ನು ಅನುಬಂಧ-6 ರಲ್ಲಿ 
ನೀಡಲಾಗಿದೆ. ನ 


ಸಂಖ್ಯೆ: ಎನರ್ಜಿ 190 ಇಬಿಎಸ್‌ 


2020 


(ಬಿ.ಎಸ್‌. prises ತ್ರ 


ಮುಖ್ಯಮಂತ್ರಿ 


ವಿಧ sy $6 ಸಡೆಸ್ಯರಾದ ಪ್ರೀ ಅಲ್ಲಲ ವೀ ಷ್ಟ ವಧಾ ೨ರ ನನಾಯತರಾನವರು] ರವರ ಹಕ್ಕ ಗುರುತೆಲ್ಲದೆ'' 
A § § ಪ್ರಶ್ರೆ ಸಂಖೆ, ಸಕಕ ಅಮುಬಂ೦ದ-1 _ ಧಾ 
District Wise Solar, Wind and Small Hydro, Biomass & Cogeneration Power Projects Commissioned | 
| Ground Mounted Solar Wind Small Hydro Biomass | Cogeneration 
Commissioned Commissioned Commissioned Commissioned Commissioned 
5ENಂ; Deut Number of Capacity in | Numberof Capacity in Number of ಜ್‌ Number of ೫ Number of | 
Projects MW Projects Cepscty in MW Projects Capachy in wu Projects [omen IM 
0 0.00 0 0.00 18 525.36 | 
ETE 0 0.00 [ 0.00 [) in 0.00 
Belagavi 3 13.20 1 5,00 22 | 56265 
Ballari 5 30.20 1 6.00 2 53.00 
Bengaluru Urban [) 0.00 0 000 T [) 000 
6 Bidar 0 0.00 0 000 4 56.00 | 
7 Chamarajanagar 2 31.00 0 0.00 H 1 SRG 20.00 
8 Chikkaballapura [y 0.00 0 0.00 0 0.00 ] 
9 Chikkamangaturu 1 6.00 [ , 0.00 0 0.00 
10 Chitradurga 65 0 0.00 1 20.00 ) 0.00_ 
} 0 0.00 1 2.00 2 46.00 
[12 | Dhaawada | 3 | 5000 [) 0.00 1 1000 | 0 0.00 
13 Gadag 12 228.00 0 0.00 1 8.00 1 | 235.50 
0 3 15. 1 15.00 
1 1 ] 3__ | 7400 
1 | kody | 0 | | 0 | 0. 0 0.00 
Kolar [ oT, CS 
p 0 000 
Dakshina Kannada | 0 | 000 | 12 0 0.00 
Mandya 18 3 96.00 
C2 Two Tso 5 3 3430 
7 9 500 
3 0 0.0 
9 0 0.00 
Udupi [0 | 5 0 000 | 
0 0 1 31.50 
25 2 HE 145.50 
30] ven | 9 | 50 13 i 2400 
|| Total 401.00 4823.54 | 102.00 69.00 1731.61 


: ವಿಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಅಲ್ಲಂ ವೀರಭದ್ರಪ್ಪ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 567 ಕೈ ಅನುಬಂಧ-2 


ಸವೀಕರಿಸಬಹುದಾದ ವಿವಿಧ ಮೂಲ ಇಂಧನಗಳಾದ ಪವನ, ಸೌರ, ಕಿರು ಜಲ ವಿದ್ಯುತ್‌, ಇತ್ಯಾದಿ ಯೋಜನೆಗಳ ಮೂಲಕೆ 2೦1೨-20 
ಹಾಗೂ 2020-21 ನೇ ಸಾಲಿನಲ್ಲಿ (ಜುಲೈ ಅಂತ್ಯದವರೆಗೆ) ಉತ್ಪಾದಿಸಲಾದ ವಿದ್ಯುತ್ತನ್ನು, ರಾಜ್ಯದ ವಿದ್ಯುತ್‌ ಸೆರಬರಾಜು ಕಂಪನಿಗಳು 


ಖರೀದಿಸಿದ್ದು, ಮೂಲವಾರು, ವಿದ್ಯುತ್‌ ಸರಬರಾಜು ಕಂಪನಿವಾರು ವಿವರಗಳು ಕೆಳಕಂಡಂತಿವೆ. 


2019-20 ನೇ ಸಾಲಿನಲ್ಲಿ 2020-21 ನೇ ಸಾಲಿನಲ್ಲಿ (ಜುಲೈ 
ವಿದ್ಯುತ್‌ ಸರಬರಾಜು | ಸವೀಕರಿಸಬಹುದಾದ ಇಂಥನ | ಖರೀದಿಸಲಾಗಿರುವ ವಿದ್ಯುತ್‌ | ಅಂತ್ಯದವರೆಗೆ) ಖರೀದಿಸಲಾಗಿರುವ 
ಕೆಂಪನಿ ಮೂಲ ಪ್ರಮಾಣ ವಿದ್ಯುತ್‌ ಪ್ರಮಾಣ 
(ದಶಲಕ್ಷ ಯೂನಿಟ್‌ ಗಳಲ್ಲಿ) (ದಶಲಕ್ಷ ಯೂನಿಟ್‌ ಗಳಲ್ಲಿ) 
ಪವನ 278129 820.92 
ಸೋಲಾರ್‌ 477955 1422.94 "| 
| ಸಹ ಉತ್ಪಾದನೆ 75196 80.31 
ಬೆ.ವಿಕೆಂ [ತರುಣಲ 74634 "| 2533 
ಬಯೋಮಾಸ್‌ 7532 2031 
ಸೋಲಾರ್‌ ಮೇಲ್ಲಾವಣಿ 87.80 90.67 
L_ ಒಣ್ಪು | 8917.70 | 2485.57 
ಪವನ 288.01 933 
ಸೋಲಾರ್‌ 807.51 2427 
ಸಹ ಉನ್ಠಾಡ್‌ ET r FT 
ತಾ ಕಿರುಜಲ 33615 r 95.88 
[ಸೋಲಾರ್‌ ಮೇಲ್ಭಾಪಜ | 374 234 
ಒಟ್ಟು | 1352.56 445.82” 
ಪವನ 191.645 17315 
[ಸಾಲಾರ್‌ 856517 34262 
ಸಹ ಉತ್ಪಾದನೆ 216844 — 16.076 
ಚಾ.ವಿ.ಸ.ನಿ.ನಿ [ಔರುಜಲ 251343 36085 
| ಬಯೋಮಾಸ್‌ 8952 467 
ಸೋಲಾರ್‌ ಮೇಲ್ಯಾವ 33 [ TH 
ಒಟ್ಟು 1564591 435.335 
ಪವನ 2394.76 989.89 ಚ 
ಸೋಲಾರ್‌ 172433 68800 
ಹು.ವಿ.ಕೆಂ ಸಹ ಉತ್ಪಾದನೆ 714.56 If 61.80 
(ಆಗಸ್ಟ್‌ ಅಂತ್ಯದವರೆಗೆ [3ರುಜಲ 467 70 
ಸೋಲಾರ್‌ ಮೇಲ್ಲಾವಣಿ 17.73 8.82 
ಒಟ್ಟು 489816 17555 
ಹವನ 156716 53.71 
| ಸೋಲಾರ್‌ 1087.64 | 390.23 
bs ಸಹ ಉತ್ಪಾದನೆ 28674 f 19.33 
Wk ಕಿರುಜಲ 98.19 15.98 
ಸೋಲಾರ್‌ ಮೇಲ್ಭಾಪಣಿ 10.26 | 4.98 
ಒಟ್ಟು 3049.99 | 96423 


ಮಾನ್ಯ ವಿಧಾನ ಪರಷತ್‌ ಸದಸ್ಯರಾದ ಶ್ರೀ ಅಲ್ಲಂ ವೀರಭದ್ರಪ್ಪ (ಐಧಾನ ಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ ಸಂಖ್ಯೆ 567 


ಕ್ಕೆ ಅನುಬಂಧ-3 


Karnataka Power Corporation Limited 
ANNEXURE 4 3 


Details of Tariff, Units Sold & Revenue from Sale of enrgy for the year 2017-18 


Stations 


Hydro Stations 


[aE Sold Revenue Tariff 
Rs. In crores | Paisa/lkWh | 


la 


Sharavati Valley Project (S 


VP) 


2786.78 


131.48 47.18 


2 |Bhadra 


ಜಾ 


6.05 399.67 


| 3 [Kali Stace! (Nagjhari Power House) 
| 4 [Kali Stage II (Kadra) 


15.14) 
1787.39 


139.89 78.27 


5 IKali Stage I (Kodasalli) 


6 \Varahi Underground PH 
7 \Varahi Undereround PH 3&4 


8 |Ghataprabha Power House 


9 [Gerusoppa Dam Power House 


10 |Almatti Dam Power House 


Mahatma Gandhi Hydro Electric, Jogfalls 


12 |Shivasamudram 


13 |Munirabad 


14|Malaprabha Mini Hydel Scheme 


Total Hydro 


Thermal Stations 


15 |Raichur Thermal Power Station Units- 1 to 7 8132.48 
16 |Raichur Thermal Power Station Unit- 8 | 1692.53 
17 Bellary Thermal Power Station Unit-1 1243.75 
Bellary Thermal Power Station Unit -2 1721.88 2 
19 [Bellary Thermal Power Station Unit -3 q) 760.79 464.69] 610.80 
Total Thermal 1355143 6059.91 447.18 
g | 
_} 
Renewable Energy 
20 |Kappadgudda Wind Energy Farm 6.93 2.65 382.20 
OF Lr 
21|Solar Power Plant (K.olar,Belgaum & Raichur) 7} 8.38 5.03 600.00 
22|Solar Power Plant (Belakawadi) S MW | 5.73 6.70 1169.00 
- Solar Power Plant (Belakawadi) 10 MW 15.74 8.58 545.00 
4 Solar PV Plant - Chandapur (SECD 10 MW 6.49 2.87 442,93 
Total Solar & Wind 25.82] 596.93 
GrandTotal yf 20498.40 6743.26 328.97] 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ 567 ಕೈ ಅನುಬಂಧ-4 


Karnataka Power Corporation Limited 
ANNEXURE -8 44 


Details of Tariff, Units Sold & Revenue from Sale of enrgy for the year 2018-19 


FY 2018-19 2 | | 
ಹ್‌ Average Tariff 
Stations Energy sold Total Revenue | fortheyear 
Mus (Rs. Crs} Ps./Kwh 
Sharavathy Valley Project (SVP) 4,974.29 
Kali Valley Project {KVP} 3,316.58 
Varahi Valley Project (VVP} 1255.14 


Kadra Power House {KPH} 
Kodasalli DPH {(KDPH} 
Gerusoppa Power House (GPH} 
Ghataprabha HEP (GHEP) 
Bhadra Power House (BPH) 
Almatti DPH (ADPH} 

MGHE, JOGFALLS 
SHIVASAMUDRAM & SHIMSHA 
MUNIRABAD 88.55 
MALAPRABHA 0.71 
VARAHI UNITS 3&4 1,218.35 
Total Hydro | 11,857.43 
RTPS1to7 

- Net Metered Energy 
- Fixed Charges (Rs.} - 
- Variable charges {(Rs.) - 
- Incentive (Rs.} \ - 
- Total 6,905.41 
iE Unit -4 - 


- Net Metered Energy 4 ] 1,635.14 
- Fixed Charges {Rs.} - | 


- Variable charges {(Rs.} - 
- Incentive {Rs.} - Ks 

[- Tota | 1,635.14 610.63 
RTPS Unit 1x 250 MW | ] 
- Net Metered Energy 1,159.97 

| - Fixed Charges {Rs.) 4 230.66 198,85 | 


- Variable charges {Rs.} 


- Total y 1,159.97 620.93 535,30 
BTPS Unit -2 B ೨ 


- Net Metered Energy 
i - Net Metered Energy 

~ Fixed Charges (Rs.} # 2 474,59 257. 
- Variable charges (Rs.} NN ಮ 374 
- Total _ 1,844.45 1,165.08 | 631, 


BTPS Unit -3 N | ನ 3 | 


SS OE - ME 


E Net Metered Energy {Kwhy} { 


| - Net Metered Energy (Kwh) 316.06 | 

- infirm Power (Rs.} _ & 

- Fixed Charges (Rs.} 447.69 1,416.48 | 

- Variable charges (Rs.) n¥ 109.78 347,35 
- Total 316.06 | 557.48] 1,763.82 
Wind Farm - STI 0.88 018 200.00 | 
Wind Farm -ST Il 4.15 1.81 136.81 
- Total of Wind Farm 5.02 1.99 | 395.43 
Solar - ON Ke 

- Kolar 3.87 2.32 600.00 
| Belgaum 2.66] 160 600.00 
[-Raichur 159] 0.95 600.00 

- Total 812| 4.87| 600.00 | 
Total Revenue 23,731.60 7,580.45 320.73 


ಮಾನ್ಯ ವಿಧಾನ ಹರಿಷಶ್‌ ಸದಸ್ಯರಾದ ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಂಯಿತಲಂಟವರು) ಇವರ ಚುಕ್ಕೆ ಗುರುತಿಲ್ಲದ 
ಪಶ್ನೆ ಸಂಖ್ಯೆ 567 ಕ್ಕ ಅನುಬಂಧ-5 


Karnataka Power Corporation Limited 
ANNEXURE -8 5 


Details of Tariff, Units Sold & Revenue from Sale of enrgy for the year 
2019-20 


Average Tarif 
for theyear 
Ps./Kwh 


Energy sold | Total Revenue 
(in Mus} |} Rs.inCrs 
Sharavathy Valley Project (SVP) 537799 


Kali Valley Project (KVP) 4180.93 


Varahi Valley Project {VVP} 1191.56 
Kadra Power House (KPH) 461.13 
Kodasalli DPH (KDPH) SE 
Gerusoppa Power House {GPH) _ 562.66} 
Ghataprabha HEP (GHEP) 49.61 _ 
Bhadra Power House {BPH} | _ 72.21) § 
Almatti DPH (ADPH) ನ; 622.31 
MGHE, JOGFALLS 290.29} 
SHIVASAMUDRAM & SHIMSHA 256,69 
MUNIRABAD [ass 
MALAPRABHA 3.31 
VARAHI UNITS 3&4 1161.92 
Total Hydro 13621.92 
RTPS 1107 iW 0.00 

- Net Metered Energy 6274.41 

- Fixed Charges (Rs.} 0.001 \ 
- Variable charges {Rs.} 0.00 

- Total Fan 
BTPS Unit -1 | 0.00 


- Fixed Charges {Rs.} 


- Net Metered Energy 454] 
0.00 
- Variable charges (Rs.) T- 01 


- Total 564.94 
RTPS Unit 1 x 250 MW 0.00 
- Net Metered Energy 412.09] 
- Fixed Charges (Rs.} 0.08 
- Variable charges {Rs.) 0.00 
- Total j 141442 
BTPS Unit -2 | 0.00 
- Net Metered Energy 1539.38 
- Fixed Charges (Rs.} 0.00 
- Variable charges (Rs.} 0.00 
- Total | ಸಾ| 
BTPS Unit -3 0.00; 
- Net Metered Energy (Kwh) (Infirm) 1 ನ 600 
- Net Metered Energy {Kwh) 78506] MN 
| - Infirm Power (Rs) | 0.00 
- Fixed Charges (Rs) | 0.00| 


. ariable charges (fis) — ನಜ ಸ 000 5039] Ss 
ಮ MORAG TTT A 1226.51 251 
Wind Farm - ST} OO 39) 0.28) 20000 
Wind Farm STH | aol 257) 44349 
- Total of Wind Farm SSN Wi 285| 39630 
Solar § Ni 0.00 NC 

- Kolar 402) OO 241] 60000 
- Belgaum 193) 3G 500.00 
-Raichur _ ] 1.09 065, 600.00 
- Total | 7.04] _ 42] 50000 
- Total O00] 0.00/ 

Total Revenue | 25080.25| 


WYN WU ಆ ಮ ಈ _ ಆ ಸ 
% pe ಅಳು ಉಳಳ ಅನಿ ವಗ SN LON NAS CNTY} ou 


ಚುಕ್ಕೆ ಗುರುತಿಲ್ಲದ ಪ್ರ ಸೆ ಸಂಖ್ಯೆ 567 ಕ್ಕೆ ಅನುಬಂಧ-8 4 


1. ಸಂಸ್ಥೆಯ ಹೆಸರು ; ಕೆಡಲ್‌ 

ಎ. ಸೌರ ವಿದ್ಯುತ್‌ ಯೋಜನೆಗಳು: 

ಸೆಡಲ್‌ ವತಿಯಿಂದ 50 ಮೆ.ವ್ಯಾ (2X10MW+2X1SMW) ಸಾಮರ್ಥ್ಯದ ಸೌರ ವಿದ್ಯುತ್‌ ಯೋಜನೆಯನ್ನು ಪಾವಗಡ 
ಸೋಲಾರ್‌ ಪಾರ್ಕ್‌ ನಲ್ಲಿ ದಿನಾಂಕ 20.10.2019 ರಲ್ಲಿ ಅನುಷ್ಠಾನಗೊಳಿಸಿದ್ದು, ಬೆಸ್ಕಾಂನೊಂದಿಗೆ ಪ್ರತಿ ಯೂನಿಟ್‌ ಗೆ ರೂ.24 
ರಂತೆ ವಿದ್ಯುತ್‌ ಖರೀದಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಸದರಿ ಯೋಜನೆಯಿಂದ ಉತ್ಪಾದಿಸಿದ ವಿದ್ಯುತ್‌ ಪ್ರಮಾಣ ಮತ್ತು 


ಆದಾಯದ ವಿವರಗಳು ಈ ಕೆಳಗಿನಂತಿವೆ. - 
ವರ್ಷ ಉತ್ಪಾದಿತ ಸಾಮರ್ಥ್ಯದ | ವಿದ್ಯುತ್‌ ಖರೀದಿ ದರ | ಆದಾಯ ರೂ ಗಳಲ್ಲಿ 
ಯೂನಿಟ್‌ ಗಳು ಪ್ರತಿ ಯೂನಿಟ್‌ ಗೆ 
ರೂ 
| 2017-18 g ಈ [ ವ } 
2018-19 ಈ ಮ ೪ 
2019-20 4,16,67,821 § 1.24 5,16,68,095 
2020-21 (ಆಗಸ್ಟ್‌ 4,48,00,373 1.24 5,55,52,464 
2020ರ ವರೆಗೆ) Ri ಈ 
ಒಟ್ಟು 8,64,68,194 10,72,20,559 


ಬಿ. ಪವನ ವಿದ್ಯುತ್‌ ಯೋಜನೆಗಳು: 


ಕಡಲ್‌ ವಶಿಯಿಂದ ಮಾವಿನಹುಂಡ ಗ್ರಾಮ ರಾಯಬಾಗ್‌ ತಾಲ್ಲೂಕು ಬೆಳಗಾವಿ ಜಿಲ್ಲೆಯಲ್ಲಿ 8.9 ಮೆ.ವ್ಯಾ (0.5SMW338.4MW) 
ಮತ್ತು (2.5MW+4.2MW) ಸೋಗಿ ಗ್ರಾಮ ಹೂವಿನಹಡಗಲಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ 6.7 ಮೆ.ವ್ಯಾ ಪವನ ವಿದ್ಧುತ್‌ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು, ಬೆಸ್ಕಾಂನೊಂದಿಗೆ ವಿದುತ್‌ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸದರಿ 
ಯೋಜನೆಯಿಂದ ಉತ್ಪಾದಿಸಿದ ವಿದ್ಯುತ್‌ ಪ್ರಮಾಣ ಮತ್ತು ಆದಾಯದ ವಿವರಗಳು ಈ ಕೆಳಗಿನಂತಿವೆ. 


| ವರ್ಷ. | ಉತ್ಪಾದಿತ ಸಾಮರ್ಥ್ಯದ ಯೂನಿಟ್‌ ಗಳು ವಿದ್ಯುತ್‌ ಖರೀದಿ ದರ “" ಆದಾಯ ರೂಗಳಲ್ಲಿ 
ಮಾವಿನಹುಂಡ 8.9 ಮೆ.ವ್ದಾ 
2017-18 11,92,088 43,43,089 
0.5 MW ಸಾಮರ್ಥ್ಯಕ್ಕೆ 
2018-19 42,16,057 ನ 5,36,80,821 
| Rs.3.658/unit 
| 2019-20 2,44,94,589 9,14,96,921 
8.4 MW ಸಾಮರ್ಥ್ಯಕ್ಕೆ 
2020-21 (ಆಗ್‌, | 
ಈ 1,18,92,002 Rs.3.74fmit 4,44,48,315 
2020ರ ವರೆಗೆ) 
| ಸೋಗಿ 6.7 ಮೆವ್ಯಾ | | 
2017-18 h 55,47,716 2 MW ಸಾಮರ್ಥ್ಯಕ್ಕೆ 1,98,88,639 
2018-19 50,05,292 Rs.3.658/unit 1,80,36,413 
2019-20 49,70,029 0.5 MW ಸಾಮರ್ಥ್ಯಕ್ಕೆ 1,79,06,861 | 
2020-21 (ಆಗಸ್ಸ್‌ Rs.3.4punit 
2020ರ ವರೆಗೆ) 48,68,484 4.2 MW ಸಾಮರ್ಥ್ಯಕ್ಕೆ | ” 1,60,59,193 
\ 
Rs.3.26/unit | 
ಒಟ್ಟು | _ 6,21,86,257.00 26,58,60,252.00 | 


2. ಸಂಸ್ಥೆಯ ಹೆಸರು : ಹಟ್ಟಿ ಗೋಲ್ಡ್‌ ಮೈನ್ಸ್‌ ಕಂಪನಿ ಲ, (HGM1) 


ಹವನ ಯೋಜನೆಗಳು 


ಹಟ್ಟಿ ಗೋಲ್ಡ್‌ ಮೈನ್ಸ್‌ ಕಂಪನಿ ಲಿ. ರವರು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲ್ಲೂಕಿನ ಇಂಗಲದಾಳ್‌ ಗ್ರಾಮ ೨9.3 ಮೆ.ವ್ಯಾ 
ಸಾಮರ್ಥ್ಯದ ಪವನ ವಿದ್ಯುತ ಯೋಜನೆಯನ್ನು ದಿನಾಂಕ 12.06.2006 ಮತ್ತು ದಿನಾಂಕ 23.01.2008 ರಂದು 


ಅನುಷ್ಠಾನಗೊಳಿಸಲಾಗಿದೆ. 
| ವರ್ಷ | ಉತ್ಪಾದಿತ ಸಾಮರ್ಥದ ಯೂನಿಟ್‌ ಗಳು | ವಿದುತ್‌ ಖರೀದಿ ದರ ಪ್ರತಿ ಯೂನಿಟ್‌ ಗೆ ರೂ[ ಆದಾಯರೂ ಗಳಲ್ಲಿ | 
2017-18 22930085 3.4 77962289 
2018-19 22891199 3.4 77830076.6 
2019-20 22369347 3.4 76055779.8 
ಒಟ್ಟು 68190631 231848145.4 


3. ಸಂಸ್ಥೆಯ ಹೆಸರು 


ಸೋಲಾರ್‌ ಕೆನಾಲ್‌ ಟಾಪ್‌ ಯೋಜನೆಗಳು 


: ಕೃಷ್ಣಾ ಭಾಗ್ಯ ಜಲ ನಿಗಮ (KBJNL) 


ಕೃಷ್ಣಾ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ 02 ಸೌರ ವಿದ್ಯುತ್‌ ಯೋಜನೆಗಳಿದ್ದು, ಈ ಪೈಕಿ 1 ಮೆ.ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್‌ 
ಯೋಜನೆಯನ್ನು ಆಲಮಟ್ಟಿ ಬಲದಂಡೆ ಕಾಲುವೆಯ ಮೇಲ್ಬಾಗದಲ್ಲಿ ಅಳವಡಿಸಿ ನಿಗಮದಿಂದ ಅನುಷ್ಠಾನಗೊಳಿಸಲಾಗಿರುತ್ತದೆ 
ಹಾಗೂ 10 ಮೆ.ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್‌ ಯೋಜನೆಯನ್ನು ಕೊಪ್ಪಳ ಏತ ನೀರಾವರಿ ಕಾಲುವೆಯ ಮೇಲ್ಬಾಗದಲ್ಲಿ 
ಅಳವಡಿಸಿ PPP ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಸದರಿ ಯೋಜನೆಯಿಂದ ಉತ್ಪಾದಿಸಿದ ಫದ್ಭುತ್‌ ಪ್ರಮಾಣ ಮತ್ತು 


ಆಧಾಯದ ವಿವರಗಳು ಈ ಕೆಳಗಿನಂತಿವೆ; 


[ ವರ್ಷ ಉತ್ಪಾದಿತ ಸಾಮರ್ಥ್ಯದ ಯೂನಿಟ್‌ ಗಳು | ವಿದುತ್‌ ಖರೀದಿ ದರ ಪ್ರತಿ ಯೂನಿಟ್‌ ಗೆರೂ | ಆಧಾಯ ರೂ ಗಳಲ್ಲಿ 
10 ಮೆ.ವ್ಯಾ ಸಾಮರ್ಥ್ಯದ ಕೆನಾಲ್‌ ಟಾಪ್‌ ಯೋಜನೆ- ಕೊಪ್ಪಳ ಏತ ನೀರಾವರಿ ಕಾಲುವೆಯ 
2017-18 — — 
2018-19 49,25,250 
2019-20 1,54,11,000 
2020-21 (ಆಗಸ್ಟ್‌ 1,64,46,750 es ಹ 
2020ರ ವರೆಗೆ) | 
1 ಮೆಮಪ್ಪಾ ಸಾಮರ್ಥ್ಯದ ಸನಾ ಟಾಪ್‌ ಯೋಜನೆ- ಆಲಮಟ್ಟಿ ಬಲದಂಡೆ ಕಾಲುವೆಯ 
2017-18 3.7 255936.4 
2018-19 2.59 2303812.77 
2019-20 1234433 2.61 3221870.13 
ಒಟ್ಟು 3,89,07,005.17 88,54,219.17 


4, ಸಂಸ್ಥೆಯ ಹೆಸರು 


: ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ (KS1IDC) 


ಯೋಜನೆಯನ್ನು 1994-95 ರಲ್ಲಿ ಅನುಷ್ಠಾನಗೊಳಿಸಿದ್ದು, ಸದ್ಯಕ್ಕೆ 


ಸ್‌.ಐ.ಖ.ಡಿ.ಸಿ ರವರು ಮಡಿಕೇರಿ ಜಿಲ್ಲೆಯ ತಲಕಾವೇರಿಯಲ್ಲಿ 0.55 ಮೆ.ವ್ಯಾ ಸಾಮಥ್ಯ 


೧ 
0 


ದ ಯಾವುದೇ ವಿದ್ಯುತ್‌ 


